Kerala Gazette No. 22 dated 1st June 2021 . 

. 


PART I 


Section iji 


सत्यमेव जयते 


) 


OTO 


CS 


KERALA 


ಕೇರಳ ಸರಕಾರ 


ಕಾನೂನು 


( ಶಾಸನ ರಚನೆ - ಎಚ್ ) ಇಲಾಖೆ 


ಅಧಿಸೂಚನೆ 


2018 ಡಿಸೆಂಬರ್ 28 , 
ನಂಬ್ರ 20842 / ಲೆಗ್ , ಎಚ್ 2 / 2018 / ಕಾನೂನು , ತಿರುವನಂತಪುರಂ , 1194 ಧನು 13 / 

1940 ಪುಷ್ಯ 7 . 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ . ವಿಧಾನಸಭೆಯು ಮಂಜೂರು ಮಾಡಿದಂತಹ 
ಮಸೂದೆಗೆ , 2018 ಡಿಸೆಂಬರ್ 28 ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು . 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ವಿಜಯ ಕುಮಾರ್ , ಟಿ . , 
ವಿಶೇಷ ಕಾರ್ಯದರ್ಶಿ ( ಕಾನೂನು ) , 
ಕಾನೂನು ಕಾರ್ಯದರ್ಶಿ ( ಪ್ರಭಾರ ) . 


G 38 / 2019 / GPC . 


35 


2 


2018 ರ 39 ನೇ ಅಧಿನಿಯಮ 


2018 ರ ಕೇರಳ ಸಹಕಾರಿ ಸಂಘಗಳ ( ಎರಡನೇ ತಿದ್ದುಪಡಿ ) ಅಧಿನಿಯಮ 


1969 ರ ಕೇರಳ ಸಹಕಾರಿ ಸಂಘಗಳ ಅಧಿನಿಯಮವನ್ನು ಮತ್ತಷ್ಟು ತಿದ್ದುಪಡಿ 

ಮಾಡುವುದಕ್ಕಿರುವ 


ಒಂದು 


ಅಧಿನಿಯಮ 


ಪೀಠಿಕೆ -1969 ರ ಕೇರಳ ಸಹಕಾರಿ ಸಂಘಗಳ ಅಧಿನಿಯಮ ( 1969 ರ 21 ) ವನ್ನು ಇನ್ನು 
ಮುಂದಿನ ಅಗತ್ಯಗಳಿಗಾಗಿ ಮತ್ತಷ್ಟು ತಿದ್ದುಪಡಿಮಾಡುವುದು ಯುಕ್ತವಾಗಿರುವುದರಿಂದಲೂ , 

ಭಾರತ ಗಣರಾಜ್ಯದ ಅರುವತ್ತೊಂಭತ್ತನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮವನ್ನು 
ಮಾಡಲಾಗುವುದು : 

1. ಸಣ್ಣ ಹೆಸರು ಮತ್ತು ಪ್ರಾರಂಭ . ( 1 ) ಈ ಅಧಿನಿಯಮವನ್ನು 2018 ರ ಕೇರಳ 
ಸಹಕಾರಿ ಸಂಘಗಳ ( ಎರಡನೇ ತಿದ್ದುಪಡಿ ) ಅಧಿನಿಯಮವೆಂದು ಕರೆಯಬಹುದು . 

( 2 ) 2 ನೇ ವಿಭಾಗ ಹಾಗೂ 3 ನೇ ವಿಭಾಗದ ( 1 ) ನೇ ಖಂಡವು 2018 ಜುಲೈ 
5 ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ ಭಾವಿಸತಕ್ಕದ್ದು ಹಾಗೂ 3 ನೇ ವಿಭಾಗದ 
( i ) ನೇ ಖಂಡವು 2018 ಅಕ್ಟೋಬರ್ 5 ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ 
ಭಾವಿಸತಕ್ಕದ್ದು . 

2 ನೇ ವಿಭಾಗದ ತಿದ್ದುಪಡಿ . - 1969 ರ ಕೇರಳ ಸಹಕಾರಿ ಸಂಘಗಳ ಅಧಿನಿಯಮ 
( 1969 ರ 21 ) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು ಉಲ್ಲೇಖಿಸಲ್ಪಡುವುದು ) ದ 2 ನೇ 
ವಿಭಾಗದಲ್ಲಿ , ( ಒಡಿ ) ಖಂಡದ ನಂತರ ಈ ಕೆಳಗಿನ ಖಂಡವನ್ನು ಸೇರಿಸತಕ್ಕದ್ದು , 
ಅದೇನೆಂದರೆ : 


2 . 


“ ( ಒಇ ) “ ಪ್ರಾಥಮಿಕ ಪ್ರವಾಸೋದ್ಯಮ ಸಹಕಾರಿ ಸಂಘ ” ಎಂದರೆ , ಒಂದು 
ತಾಲೂಕಿಗೆ ಅದರ ಪ್ರವರ್ತನಾ ಪ್ರದೇಶವನ್ನು ಸೀಮಿತಗೊಳಿಸಿ , ಪ್ರವಾಸೋದ್ಯಮ 
ಚಟುವಟಿಕೆಗಳನ್ನು ಪ್ರೇರೇಪಿಸುವ , ಸಂಘಟಿಸುವ ಮತ್ತು ಅದಕ್ಕೆ ನೆರವಾಗುವ ಮುಖ್ಯ ಗುರಿಯನ್ನು 
ಹೊಂದಿದ ಒಂದು ಸಂಘ ಎಂದರ್ಥ : 


36 


3 


3 . 


ಆದರೆ , 2018 ಜುಲೈ 5 ನೇ ದಿನಾಂಕದಂದು ಪ್ರಾಬಲ್ಯದಲ್ಲಿದ್ದಂತಹ ಸಂಘಗಳು , 
ಒಂದಕ್ಕಿಂತ ಹೆಚ್ಚು ತಾಲೂಕುಗಳಲ್ಲಿ ಪ್ರವರ್ತಿಸುತ್ತಿದ್ದರೆ , ಅಂತಹ ತಾಲೂಕುಗಳಲ್ಲಿ ಅದರ 
ಮುಖ್ಯ ಠಾಣೆ ನೆಲೆಗೊಂಡಿದ್ದರೆ , ಅಂತಹ ಸಂಘಗಳ ಅಂತಹ ತಾಲೂಕು ಪ್ರದೇಶದೊಳಗಿನ 
ಪ್ರವರ್ತನೆಯನ್ನು ಒಂದು ವರ್ಷದ ಕಾಲಾವಧಿಯೊಳಗೆ ಸೀಮಿತಗೊಳಿಸತಕ್ಕದ್ದು . ” . 

28 ನೇ ವಿಭಾಗದ ತಿದ್ದುಪಡಿ , ಪ್ರಧಾನ ಅಧಿನಿಯಮದ 28 ನೇ ವಿಭಾಗದಲ್ಲಿ , 

( 1 ) ( 1 ಡಿ ) ಉಪ - ವಿಭಾಗದ ನಂತರ , ಈ ಕೆಳಗಿನ ಉಪ - ವಿಭಾಗವನ್ನು 
ಸೇರಿಸತಕ್ಕದ್ದು , ಅದೇನೆಂದರೆ : 

“ ( 1 ಡಿಎ ) ಈ ಅಧಿನಿಯಮದಲ್ಲೋ ಯಾವುದೇ ನ್ಯಾಯಾಲಯದ ತೀರ್ಪಿನಲ್ಲೋ 
ಡಿಗ್ರಿಯಲ್ಲೋ ಆದೇಶದಲ್ಲೋ ಏನೇ ಒಳಗೊಂಡಿದ್ದರೂ , ಸಂಘದ ಪ್ರವರ್ತನಾ ಪ್ರದೇಶ 
ಹಾಗೂ ಆಸ್ತಿಗಳನ್ನು ಮತ್ತು ಹೊಣೆಗಾರಿಕೆಗಳನ್ನು ವಿಭಜಿಸದ ಯಾವುದೇ ಪ್ರಾರ್ಥಮಿಕ 
ಪ್ರವಾಸೋದ್ಯಮ ಸಹಕಾರಿ ಸಂಘದ ನೋಂದಣಿ ಹಾಗೂ ಆ ರೀತಿಯಲ್ಲಿ ವಿಭಜಿಸದ ಆ 
ರೀತಿಯ ಯಾವುದೇ ನೋಂದಣಿ ಅನುಸರಿಸಿರುವ ಕಮಿಟಿಯ ರೂಪೀಕರಣವು 
ಅಸಿಂಧುವಾಗಿರುವುದಾಗಿದೆ ಹಾಗೂ ಅಂತಹ ಪ್ರತಿಯೊಂದು ಸಂಘಗಳಿಗೂ ರೆಜಿಸ್ಟಾರ್‌ರವರು 
ಒಬ್ಬ ಸ್ಪೆಷಲ್ ಆಫೀಸರನ್ನು ನೇಮಿಸತಕ್ಕದ್ದು . ” . 

( ii ) ( 1 ಜೆ ) ಉಪ - ವಿಭಾಗದ ನಂತರ , ಈ ಕೆಳಗಿನ ಉಪ - ವಿಭಾಗವನ್ನು 
ಸೇರಿಸತಕ್ಕದ್ದು , ಅದೇನೆಂದರೆ : 

( 18 ) ಈ ಅಧಿನಿಯಮದಲ್ಲಿ ಅಥವಾ ಅದರ ಕೆಳಗೆ ರಚಿಸಿದ ನಿಯಮಗಳಲ್ಲಿ 
ಅಥವಾ ಉಪ ಕಾನೂನುಗಳಲ್ಲಿ ಏನೇ ಒಳಗೊಂಡಿದ್ದರೂ , ಒಂದಕ್ಕಿಂತ ಹೆಚ್ಚು ಕಂದಾಯ 
ಜಿಲ್ಲೆಯಲ್ಲಿ ಅಧಿಕಾರ ವ್ಯಾಪ್ತಿಯಿರುವ ಒಂದು ಪ್ರಾದೇಶಿಕ ಕ್ಷೀರ ಉತ್ಪಾದಕರ ಒಕ್ಕೂಟದಲ್ಲಿ , 
ಪ್ರತಿಯೊಂದು ಕಂದಾಯ ಜಿಲ್ಲೆಯನ್ನು ಪ್ರತಿನಿಧಿಸುವ ಸಮಿತಿಯ ಸದಸ್ಯರುಗಳನ್ನು ಅಂತಹ 
ನಿರ್ದಿಷ್ಟ ಕಂದಾಯ ಜಿಲ್ಲೆಯ ಸದಸ್ಯ ಸಂಘಗಳು ಸ್ವತಃ ತಮ್ಮೊಳಗಿನಿಂದ ಚುನಾಯಿಸಿರತಕ್ಕದ್ದು . 

4. ರದ್ಧತಿ ಮತ್ತು ರಕ್ಷಣೆ -2018 ರ ಕೇರಳ ಸಹಕಾರಿ ಸಂಘಗಳ ( ಎರಡನೇ 
ತಿದ್ದುಪಡಿ ) ಅಧ್ಯಾದೇಶ ( 2018 ರ 46 ) ವು ಹಾಗೂ 2018 ರ ಕೇರಳ ಸಹಕಾರಿ ಸಂಘಗಳ 
( ಮೂರನೇ ತಿದ್ದುಪಡಿ ) ಅಧ್ಯಾದೇಶ ( 2018 ರ 51 ) ವು ಈ ಮೂಲಕ ರದ್ದುಗೊಂಡಿರುವುದು . 

( 2 ) ಆ ರೀತಿ ರದ್ದುಗೊಳಿಸಿದ್ದರೂ , ಪ್ರಸ್ತುತ ಅಧ್ಯಾದೇಶಗಳ ಪ್ರಕಾರ ತಿದ್ದುಪಡಿ 
ಮಾಡಿದಂತಹ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿದ ಯಾವುದೇ ಕಾರ್ಯ ಅಥವಾ 
ಕೈಗೊಂಡ ಯಾವುದೇ ಕ್ರಮವು ಈ ಅಧಿನಿಯಮದ ಪ್ರಕಾರ ತಿದ್ದುಪಡಿ ಮಾಡಿದಂತಹ ಪ್ರಧಾನ 
ಅಧಿನಿಯಮದ ಪ್ರಕಾರ ಮಾಡಿರುವುದಾಗಿಯೋ ಕೈಗೊಂಡಿರುವುದಾಗಿಯೋ ಭಾವಿಸತಕ್ಕದ್ದು . 


37 


Salim A 


Digitally signed by Salim A 
Date : 2021.07.16 16:30:58 
+ 05'30 ' 


